ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಸೂರಜ್‌ ರೇವಣ್ಣ 
649 

22.92.2022 

ಸಹಕಾರ ಸಚಿವರು 


ಪ್ರ. 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದಲ್ಲಿರುವ ಒಟ್ಟು ಗೃಹ 
ನಿರ್ಮಾಣ ಸಹಕಾರ ಸಂಘಗಳೆಷ್ಟು; 
ಅವುಗಳಲ್ಲಿ ಕಾರ್ಯನಿರತ ಸಹಕಾರ 
ಸಂಘಗಳೆಷ್ಟು; . (ಜಿಲ್ಲಾವಾರು 


ನ Q 


"| ಸಂಪೂರ್ಣ ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ದಿನಾಂಕ:31.03.2021 ರ ಅಂತ್ಯಕ್ಕೆ ಒಟ್ಟು 
1828 ಗೃಹ ನಿರ್ಮಾಣ ಸಹಕಾರ ಸಂಘಗಳು ಇರುತ್ತವೆ. 
ಅವುಗಳಲ್ಲಿ 1187 ಕಾರ್ಯನಿರತ, 279 ಸ್ಥಗಿತ ಮತ್ತು 362 
ಸಮಾಪನೆಯಲ್ಲಿರುತ್ತವೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನು ಬಂಧ-1 ರಲ್ಲಿ ನೀಡಲಾಗಿದೆ. 


ಆ) 


ನಿರ್ಮಾಣ ಸಹಕಾರ 


ತಮ್ಮ 


ಗೃಹ 
ಸಂಘಗಳು 
ಸದಸ್ಯರುಗಳುಗಳಿಗೆ 
ನಿಯಮಾನುಸಾರ ನಿವೇಶನಗಳನ್ನು 
ಹಂಚಿಕೆ ಮಾಡದೇ ಮೋಸ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ಬಂದಿದ್ದಲ್ಲಿ ಅಂತಹ 
ಸಹಕಾರ ಸಂಘಗಳ ವಿರುದ್ದ 
ಕೈಗೊಂಡ ಪ್ರಮಗಳೇನು; 
(ಜಿಲ್ಲಾವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


ಗೃಹ ನಿರ್ಮಾಣ ಸಹಕಾರ ಸಂಘಗಳು ತಮ್ಮ 


'ಸದಸ್ಯರುಗಳುಗಳಿಗೆ ನಿಯಮಾನುಸಾರ ನಿವೇಶನಗಳನ್ನು 


ಹಂಚಿಕೆ ಮಾಡದಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು 
ಬಂದಿರುತ್ತವೆ. 


ಗೃಹ ನಿರ್ಮಾಣ ಸಹಕಾರ ಸಂಘಗಳಲ್ಲಿನ 
ಅವ್ಯವಹಾರಗಳ ಹಾಗೂ ಕಾರ್ಯಚಟುವಟಿಕೆಗಳ 
ಕುರಿತು ಸ್ವೀಕೃತವಾದ ಗಂಭೀರ ಸ್ಥರೂಪದ ಆರೋಪಗಳ 
ಕುರಿತು ಕಲಂ 6 ರಡಿ ವಿಚಾರಣೆಗೆ ಹಾಗೂ ಕಲಂ 65 ರಡಿ 
ಪರಿವೀಕ್ಷಣೆಗೆ ಆದೇಶಿಸಿ ನಿಯಮಾನುಸಾರ 
ಕ್ರಮವಿಡಲಾಗುತ್ತಿದೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-2 ಮತ್ತು ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಇ) 


ಗೃಹ ನಿರ್ಮಾಣ ಸಹಕಾರ 
ಸಂಘಗಳಿಗೆ ಕಲಂ 64 ರ ಅಡಿ 
ವಿಚಾರಣೆಗೆ ಆದೇಶಿಸಿರುವ 
ಪ್ರಕರಣಗಳೆಷ್ಟು, ಅವುಗಳಲ್ಲಿ 
ವಿಚಾರಣೆ ಬಾಕಿಯಿರುವ 


' ಪ್ರುಕರಣಗಳೆಷ್ಟು: ಕಲಂ 64 ರಡಿ 


ತವಿಜೆಯಾದ ಎಷ್ಟು ಪ್ರಕರಣಗಳಲ್ಲಿ 
ಕಲಂ 68 ರಡಿಯಲ್ಲಿ ಆದೇಶ 
ಹೊರಡಿಸಲಾಗಿದೆ ಹಾಗೂ ಎಷ್ಟು 
ಪ್ರಕರಣಗಳಲ್ಲಿ ಅನುಪಾಲನೆ 
ಪಡೆದು ನಿಯಮಾನುಸಾರ ಕ್ರಮ 
ಕೈಗೊಳ್ಳಲಾಗಿದೆ; (ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ 
ಕಳೆದ 10 ವರ್ಷಗಳಲ್ಲಿ 67 ಪ್ರಕರಣಗಳಲ್ಲಿ ಕಲಂ 64 ರ 
ವಿಚಾರಣೆಗೆ  ಆಬೇಶಿಸಲಾಗಿದೆ. ಅವುಗಳಲ್ಲಿ 17 
ಪ್ರಕರಣಗಳಲ್ಲಿ ವಿಚಾರಣೆಯು ಬಾಕಿ ಇದ್ದು ವಿಚಾರಣೆ 
ಪ್ರಗತಿಯಲ್ಲಿರುತ್ತವೆ. 02 ಪ್ರಕರಣಗಳಲ್ಲಿ ಆರೋಪ 
ಸಾಭೀತಾಗಿರುವುದಿಲ್ಲ. 02 ಪ್ರಕರಣಗಳಲ್ಲಿ ಕಲಂ «4 ರ 
ವಿಚಾರಣಾ ವರದಿಯು ಪರಿಶೀಲನೆಯಲ್ಲಿರುತ್ತದೆ. 37 
ಪ್ರಕರಣಗಳಲ್ಲಿ ಕಲಂ 68 ರ ನಿರ್ದೇಶನ ನೀಡಿ ಕಾನೂನು 
ಕ್ರಮವಿಡಲಾಗಿದೆ. 07 ಪ್ರಕರಣಗಳ ಬಗ್ಗೆ ವಿವಿಧ 
ನ್ಯಾಯಾಲಯಗಳಲ್ಲಿ ದಾವಾ ದಾಖಲಾಗಿರುತ್ತವೆ. 01 
ಪುಕರಣದಲ್ಲಿ ವಿಚಾರಣಾ ವರದಿಯನ್ನಾದರಿಸಿ 
ಸಂಘವನ್ನು ಸಮಾಪನೆಗೊಳಿಸಲಾಗಿದೆ. 01 ಪ್ರಕರಣದಲ್ಲಿ 
ವಿಚಾರಣಾ ಆದೇಶವನ್ನು ಹಿಂಪಡೆಯಲಾಗಿದೆ. 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2 ರಲ್ಲಿ 
ನೀಡಲಾಗಿದೆ. 


ಈ) 


'|ಹಾಗೂ ಎಷ್ಟು 


ಗೃಹ ನಿರ್ಮಾಣ ಸಹಕಾರ 
ಸಂಘಗಳಿಗೆ ಕಲಂ 65 ರಡಿ 
ಪರಿವೀಕ್ಷಣೆಗೆ ಆದೇಶಿಸಿರುವ 
ಪ್ರಕರಣಗಳೆಷ್ಟು; ಅವುಗಳಲ್ಲಿ 
ವಿಚಾರಣೆಗೆ ಬಾಕಿಯಿರುವ 
ಪುಕರಣಗಳೆಷ್ಟು; ಕಲಂ 65 ರಡಿ 
ಪರಿವೀಕ್ಷಣೆಯಾದ ಎಷ್ಟು 
ಪ್ರಕರಣಗಳಲ್ಲಿ ಕಾನೂನು 
ಕ್ರಮಕ್ಕೆಗೊಳ್ಳೆಲು ಆದೇಶಿಸಲಾಗಿದೆ 
ಪ್ರಕರಣಗಳಲ್ಲಿ 
ಅನುಪಾಲನೆ ಪಡೆದು 
ನಿಯಮಾನುಸಾರ ಕ್ರಮ 
ಕೈಗೊಳ್ಳಲಾಗಿದೆ; (ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


"| ಪರಿವೀತ್ಮಣಾ' 


ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ! ' 
ಕಳೆದ 10 ವರ್ಷಗಳಲ್ಲಿ 40 ಪ್ರಕರಣಗಳಲ್ಲಿ ಕಲಂ 65 ರ 
ಪರಿವೀಕ್ಷಣೆಗೆ ಆದೇಶಿಸಲಾಗಿದೆ. ಅವುಗಳಲ್ಲಿ ೦5 
ಪ್ರಕರಣಗಳಲ್ಲಿ ಪರಿವೀಕ್ಷಣೆಯು ಬಾಕಿ ಇದ್ದು ಪರೀವೀತ್ಮಣೆ 
ಪ್ರಗತಿಯಲ್ಲಿರುತ್ತವೆ. 03 ಪ್ರಕರಣಗಳಲ್ಲಿ ಕಲಂ 65 ರ 
ಪರಿವೀಕ್ಷಣಾ ವರದಿಯು ಪರಿಶೀಲನೆಯಲ್ಲಿರುತ್ತದೆ. 11 
ಪ್ರಕರಣಗಳಲ್ಲಿ ಕಲಂ 68 ರ ನಿರ್ದೇಶನ ನೀಡಿ ಕಾನೂನು 
ಕ್ರಮ ಕೈಗೊಳಲಾಗಿದೆ. 20 ಪ್ರಕರಣದಲ್ಲಿ ಪರಿವೀಕ್ಷಣಾ 
ವರದಿಯನ್ನಾದರಿಸಿ ಸಂಘಗಳು ಸ್ಥಗಿತಗೊಂಡಿದ್ದ ಕಾರಣ 
ಸಮಾಪನೆಗೊಳಿಸಿ ಆದೇಶಿಸಲಾಗಿರುತ್ತದೆ. 01 
ಪ್ರಕರಣದಲ್ಲಿ ಗೌ. ಉಚ್ಚ ನ್ಯಾಯಾಲಯದಲ್ಲಿ ದಾವಾ 
ದಾಖಲಾಗಿರುತ್ತದೆ. 05 ಪ್ರಕರಣಗಳಲ್ಲಿ ಕಲಂ 65 ರ 
ಪರಿವೀಕ್ಷಣಾ ವರದಿಯನ್ವಯ ಕಲಂ 68 ರ 
ನಿರ್ದೇಶನಗಳಿಗೆ ಅನುಪಾಲನಾ ವರದಿ ಪಡೆದು 
ಕಾನೂನು ಕ್ರಮವಿಡಲಾಗಿದೆ. 20 ಪ್ರಕರಣದಲ್ಲಿ 
ವರದಿಯನ್ನಾದರಿಸಿ ಸಂಘಗಳು 
ಸ್ಥಗಿತಗೊಂಡಿದ್ದ ಕಾರಣ ಸಮಾಪನೆಗೊಳಿಸಿ 
ಆದೇಶಿಸಲಾಗಿರುತ್ತದೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಉ) 


ರಾಜ್ಯದಲ್ಲಿ ಗೃಹ ನಿರ್ಮಾಣ 
ಸಹಕಾರ ಸಂಘಗಳು ಕಾರ್ಯವ್ಯಾಪ್ತಿ 


"ಮೀರಿ ಕಾರ್ಯನಿರ್ವಹಿಸಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಯಾವ ಕ್ರಮ 
ಹೈಗೊಳ್ಳಲಾಗಿದೆ? (ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಕಾರ್ಯವ್ಯಾಪ್ತಿ ಮೀರಿ ಗೃಹ ನಿರ್ಮಾಣ ಸಹಕಾರ 
ಸಂಘಗಳು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ 
ವರದಿಯಾಗಿರುವುದಿಲ್ಲ. 


ಸಿಒಂ9 ಸಿಹೆಚ್‌ಎಸ್‌ 2022 (ಇ) 


~24ಂ0 sq 
(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಅನುಬಂಧಭ-। 


ದಿನಾಂಕ:31-03-2021 ಕ ಇದ್ದಂತೆ ರಾಜ್ಯದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಮಾಹಿತಿ. 


ಸ್ರ ಜೆಲ್ಲೆಯ ಹೆಸರು ಕಾರ್ಯ ನಿರತ ಸ್ಥಗಿತ ಸಮಾಪನೆ ಒಟ್ಟು 
} ಚೆಂಗಳೊರು`'1ನೇ ವಲಯ 119 34 18 17 
2 ಚೆ೦ಗಳೊರು 2ನೇ ವಲಯ 87 3ರ 26 146 
3 ಬೆಂಗಳೊರು 3ನೇ ವಲಯ 48 7 5 70 
4 ಜೆಂಗಳೂರು 4ನೇ ' ವಲಯ 148 43 20 2 
5 ಬೆಂಗಳೊರು ಗ್ರಾಮಾಂತರ ಜಿಲ್ಲೆ | 5 8 9 22 
6 | ತುಮಕೂರು ಜಿಲ್ಲೆ 24 0 16 40 
7 ಚಿತ್ರದುರ್ಗ ಜಿಲ್ಲೆ [] [) 10 18 
8 [ದಾವಣಗೆ ಚಿಕ್ತೆ 77 3 f 5 73 
ಕ” [ಶಿವಮೊಗ್ಗ ಜಿಲ್ಲೆ 29 | 0 I 40 
15 `1ಕೋಲಾರ ಜಿಲ್ಲೆ” 3 [il 14 30 | 
1 | ಚಿಕ್ಕಬಳ್ಳಾಪುರ ಜಿಲ್ಲೆ' 7 0 [) 16 
ರಾಮೆನೆಗರ ಜಿಲ್ಲೆ 8 \ [) 2 0 | 
ಮೈಸೂರು | 25] 18 21 290 
ಚಾಮರಾಜನಗರ. 6 0 2 [] 
ಪಾಡ್ಯ 34 0 ಸ pS 
ಹಾಸನ 16 7 yd 12 35 
ಚಿಕ್ಕಮಗಳೊರು 9 [0 2 if 
| ಕೊಡಗು I 0 ನತ [) I 1 
ದಕ್ಷಿಣ ಕನ್ನಡ 2 1 2 24 
ಉಡುಪಿ F; 0 I [) 
1 ಚೆಳೆಗಾವಿ 75 10 
ನವಹಾಪಕ CN T 
ಬಾಗಲಕೋಟ 22 4 
ಧಾರವಾಡ 9] 21 
ಗದಗ 20 3 ; 
ಹಾಷೇಕ 7 7 [) 
ಕಾರವಾರ 13 0 
ಬಫ್ಯ್‌ರ 1 i p) 
ಬೀದರ [) [E PJ 
ಕಲಬರರನಿ 1 22 20 — 
ಕೊಪ್ಪಳ [] i [] 
32 | ರಾಯಜೊರು 15 3 
3] ಯಾದಗಿರಿ [ನ p 
ಒಟ್ಟು 1187 7] 279 i 


ಸಹಕಾರ ಸಂಘಗಳ ಬಂಧಕರು 
(ವಸತಿ'ಮತ್ಪ' ಇತರೆ) 


ಅನುಬಂಧ-2 


ಸಹಕಾರ ಸಂಘಗಳ ಕಾಯ್ದೆ ಕಲಂ 64 ರಡಿ ಎಟಾರಣೆಗೊಳೆಪಟ್ಟಿರುವ ಸಹಕಾರ ಸಂಘಗಳ ಮಾಹಿತಿ ಕುರಿತು (2011 ರಿಂದ 2021 ನೇ ಸಾಲಿನವರೆಗೆ) 


ನಾ ಕತರ್‌ ಸಂಘಗ ಸನ್ನಾರುವ ಇನವಾರಿನಾ 
ಭಷ ಈಪ್ಯ ಕಲಂ 64 ರ ವಿಚಾರಣೆ | ಕಲಂ68ರ 'ವರದಿಯತ್ವಯ ಕೈಗೊಂಡಿರುವ ಕ್ರಮಗಳ ವಿವರ 
ಮು! ಂಡು ದೇಶಕ್ಕೆ ಸ 
sel mms | [em [So es] oe [mS [we 
ಆದೇಶಿಸಿರುವ ದಿನಾಂಕ ರುವ ದಿನಾಂಕ [ಹೊರಡಿಸಿರುವ ದನಾಂಕ | ಸಲ್ಲಃರುನ ದಿನಾಂಕ | ೨ನ ಕನಡ | 3ನನಟನನ |ಮ್ರ್ಯಗೂಂಡರು ಅಮನಿಟ್ಟರುವ 
ದಿನಾಂಕ ದಿನಾಂಕ 
ವಿವರ ವ ದಿನಾಂಕ 
7 3 3 £] 3 [3 7 [] [] 7 [i 
'ವಮಾನನ್‌ ಗೃಹ ನಿಮಾಣ ಸಹಕಾರ _ [ನ್‌್‌ 
1 pee 5/3/2020 26-03-2021 16-04-2020 | 17-09-2001 - 28-09-2021 | 1/11/2022 - ವ 
RE 
TT ಕವನಾಂ ಸೈಡ ನಿರ್ಮಾಣ ಸಹಾರ | K K ಜ್ರ § - ೭ Ke 
ಸಂಘ ನಿ. ಬೆಂಗಳುರು ಸಾರಣಾಪಂತವಲ್ಲನ 
ಎರ್‌ಕ್ರ್ಯಾಫ್ಸ್‌ ಎಂಪ್ಲಾಯಿಸ್‌ ಗೃಹ py _ 
3 ನಿರ್ಮಾಣ ಸಹಕಾರ ಸಂಘ 19-95-2017 ಬಾಲನ § “- - ಎ ಠ್‌ 4 _ 
ಫಿಬೆಂಗಳೂರು- ಪ್ರಗತಿಯಲ್ಲಿದೆ. 
dl 1 | kl 
ಗವಿಹುರಂ ಬವಡಾನಣೆ ಗೃಹ ನಿರ್ಮಾಣ ಕಲಂ 64 (4) ರೀತ್ಯ ಅನುಪಾಲನಾ ಭರದಿ ಸಲ್ಲಿಸಲು ಸಂಘಕ್ಕಿ ದಿನಾಂಕ 28 
20-08-2020 24-12-2. 4 ಮಿ _ KN ಭಿ ps 
4 | ಹಕಾರ ಸಂಘ ನಿ. ಬೆಂಗಳೂರು ೪-೫2 Vi 01-22 ರಂದು ನಿರ್ದೇಶನ ನೀಡಲಾಗಿದೆ. 
'ನಷ್ಛಘರಾ ಗೃಹ ನಿರ್ಮಾಣ ಸನಕಾರ — y ಕಾ | ————— 
5 sn 3/8/2021 |ಎಾದಣಾ ಹಂತದಲ್ಲಿದೆ. | ye 
ES 
ನವಯವ್ಯಾಂಳ ನೌಕರರ ಗೃಹ ನಿರ್ಮಾಣ [ನಾ ಡು) ರೀತ್ಯ ಅನುಪಾಲನಾ ವರದಿ ಸನ್ಲಿಸರು ಸಂಘಕ್ಕೆ ದಿನಾಂಕ 31- 
6 18-06-2020 29-01-2022 - — — - - ಇ 
ಸಹಕಾರ ಸಂಥ ನಿ, 01-22 ರಂದು ನಿರ್ದೇಶನ ನೀಡಲಾಗಿದೆ. 
ಥ ತರ್ಕ್‌ 
, | ಎನ್‌ಹಂ. ಗೃಹ ನಿವಾಗಂ ಸಪರ | § _ _ _ ಇ _ ಜ್‌ ಸರಗ ಸತ್ಯ | sas ses ಮಾತಾ ತಡೆಯಾಜ್ಞೆ ಇದ್ದು 
ಸಂಘ ನಿ. ಬೆಂಗಳೂರು 1 - ಆಕ್ಷೇಪಣೆ ಸಲ್ಲಿಸಿದ್ದು, ಜ್ನೆ ತೆರವುಗೊಳಿಸಲು 03-08- 
2021 ರಂದು ಮೆಮೊ ದಾಖಲಿಸಲಾಗಿರುತ್ತದೆ. 
Sens Acero send Xo¥ | 0 2on 'ಎಟಾರಣೆ 4 § 4: ್ತ 
ನಿಯಮಿತ, ಹೊಸಕೋಟಿ ಪ್ರಗತಿಯಲ್ಲಿರುತ್ತದೆ. ನ್‌ 
| — — A 
'ಇರ್ಥದುೂನದ್ಸ್‌ ಕಾರ್ಮಿಕರ ಗೃಹ f 
9 ನಿರ್ಮಾಣ ಸಹಕಾರ ಸಂಭ ನಿ. 25-08-2020 ವಿಚಾರಣೆ ಪ್ರಗತಿಯಲ್ಲಿದೆ. — - — - — - FN 
ಬೆಂಗಳೂರು 
ನನ ಗೃಹ ನಿರ್ಮಾಣ ಸಹಕಾರ ಸಂಘ A 
w Ki ತ, ಬೆಂಗ: p 15-06-2019 11/12/2020 430 19-10-2021 ಸ ್‌ ಘ್‌ As ಸಂಘವು ಅನುಪಾಲನಾ ವರದಿಯನ್ನು ಸಲ್ಲಿಸಿದ್ದು, ವಿಮರ್ಶೆಗೆ ಬಾಃ ಇರುತ್ತದೆ. 


[| ನಹನ ಇನನಾಾ 
Pe ಅಷ್ಠ ಕಲಂ 64 ಠ ಎಚಾರಣೆ| ಕಲಂ6ಕಿರ 'ವರದಿಯಷ್ಟಯ ಕೈಗೊಂಡಿರುವ ಕ್ರಮಗಳ ಎವರ 
ಮುಳ್ರಯಗೊಂಡು [ವರದಿಯನ್ವಯ ಕಲಂ ಸಂಘವು 
ಕ್ರಸಂ ಸಹಕಾರ ಸಂಘದ ಡೆಸರು ವಿಚಾರಣೆಗೆ 3 ಸ್ಟ ಆದೇಕಕ್ಕ oe ca | | ಪರಾ 
ಆದೇಶಿಸಿರುವ ದಿಣಾಂ] ನಟೌರಣಾ ವರದಿ | 68ಲಡಿ ಆದೇತ | ಅನುಪಾಲನಾ ನರದಿ |ಕಮಳ್ಳಿಗೊಂಡಿರ| pe 
"| ಸಲ್ಲಮುವ ದಿನಾಂಕ |ಹೊರಡಿಸರುವ ದನಾಂಕ| ಸಲ್ಲಿಸಿರುವ ದಿನಾಂಕ | ಸಕ್ರಮದ ತನ [$ುಳ್ಳಗೊಂಡಣ | ಶನೆನಿಟ್ಟರುವ 
ನ ದಿನಾಂಕ 
Ss (es 
1 2 3 4 | ¥, Fel 
- —— 
n [ಗನ ಕ ನರಣಾರ ನಂಘ| 62016 4/12/2018 - 1/10 .| 13-04-2019 » dsl 5ಡಿ | ವನುವಾಲನಾ ವರದಿ ಸಲ್ಲಿಸದ ಕಾರಣ ಕಲಂ 298 ೮ಡಿ ಕನುವಿಣಲಾಗದೆ. 
2 K BEL eer) SNE 
ಹೆಚ್‌.ಎಂ. ನೌಕರರ ಗೃಹ ನಿರ್ಮಣ |. ಒಂದು ಆರೋಖಕ್ಳೆ ಸಂಬಂಧಿಸಿದಂತೆ ಅನುಪಾಲನಾ ವರದಿ ಸಲ್ಲಿಸಲು ಬಾಃ 
4 I~ 12-2015 3-24 23-09-: 8/1 — - pe ಲ್ಲ 
n ಸಾ | 0 30-03-2017 9-2017 13/207 ನ 
13 | ತಮಾರನತಳ್ಳಿ ಗೃಹ ನಿರ್ವಾಣ | 226206 | 25-206 | 20-02-202 ¥ ್ಯ - pS ಅನುಪಾಲನಾ ವರದಿ ಸಲ್ಲಿಸದ ಕಾರಣ ನೊಟಿಸ್‌ ಜಾರಿ ಮಾಡಲಾಗಿದ. 
ಸಹಳಾರ ಸಂಘ ನಿ, ಬೆಂಗಳೂರು % 4 
ವರದಿ ಸಲ್ಲಿಸರುವುಡಿಲ್ಲ. ಕಾರಣ ಆಡಳಿತ ಮಂಡಲಿಯನ್ನು ಕಲಂ 29-4 
14 ಪಾಸ ನಿರ್ಮಾಣ ಸಹಕಾರ | 252 | 15-020 16-05-2018 ಈ 4 ಆ ~ 1 go onens | ನ3ಯಲ್ಲ ಅನರ್ಪಗೊಳಿಸ ಲಾಗುತ್ತದೆ. ಅನರ್ಷತಗೆ ಸಂಟಂಧಿಸಂತ ಗ. 
ನೆ ಉಚ್ಛ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುತ್ತದೆ. 
i 
) ರಿಟ್‌ ಅರ್ಜಿ ಸಂಷ್ಯ 11085-1806/2016 ನಂತೆ ಎಟಾರಣಿಗೆ ತಡಿಂಬಾಚಿ 
15 ಕೋ ಬಿಷೆರ್‌ಇಎಲ್‌ ಗೃಹ ನಿರ್ಮಾಣ | 3 - 3 - - - ಇದ್ದು ತೆರವುಗೊಳಿಸಲು 24-08-2021 ರಂದು ಮೆಮೊ 
ಸಹಕಾರ ಸಂಘ ನಿಯಮಿತ. k 
'ದಾಖಲಿಸಲಾಗಿರುತ್ತದೆ. 
—— | SN — 
ರಿಟ್‌ ಅರ್ಜಿ ಸಂಖ್ಯೆ: 13650-13658/2017 ರಂತೆ ವಿಚಾರಣೆಗೆ 
4 ಪಿಟಎಲ್‌ ಗೃಹ ನಿರ್ಮಾಣ ಸಹಕಾರ ಂಷ್ಯ et 
16 FS bse 12-11-2016 + ೭ < ಸ 3 x ತಡೆಯಾಜ್ಞೆ ಇದ್ದು, ತೆರವುಗೊಳಿಸಲು 24-08-2021 ರಂದು ಮೆಮೊ 
'ಂಘನಿದೆಂ ದಾಖಲಿಸಲು ಸರ್ಕಾರಿ ವಹೀಲರನ್ನು ಕೋರಿದೆ. 
4 . ಕೆಲಂ 64 ರ ವಿಚಾರಣಾ ವರದಿ ಹಾಗೂ ಕಲಂ 68 ರ ಆಡೇಶದ ವಿರುದ್ಧ 
ಅಪರ ನಿಬಂಧಕರ ಕ್ಯಾಯಾಲಯದಲ್ಲಿ ಮೇಲನವಿ ಸಲ್ಲಿದ್ದು, ಮೇಲ್ಮಕವಿ 
ಅಮರಜ್ಯೋತಿ ಗೃಹ ನಿರ್ಮಾಣ ಸಹಕಾರ ಆದೇಶದಲ್ಲಿ ೪೪೦ 64 ರ ವಿಚಾರಣಾ ವರದಿ ಜಾಗೂ ಕಲಂ 68ರ 
14 29/2016 11/30, 1 pa ಜ್‌ ಘ್‌ 
I ಸಂಘ ನಿ. ಜೆಂಗಳೂರು Ka Inst es ನಿರ್ದೇಶನಗಳನ್ನು ರದ್ದುಪಡಿಸಲಾಗಿದೆ. ಸದರಿ ಆದೇಶವನ್ನು ಪ್ರಶ್ನಿಸಿ ಜಾನ್ಯ 
ಸಹಕಾರ ಸಚವರ ನ್ಯಾಯಾಲಯದಲ್ಲಿ ದಿನಾಂಕ೧8-02-2022 ರಂದು 
ಪರಿಷ್ಕರಣಾ ಅರ್ಜಿ ಸಲ್ಲಿಸಲಾಗಿದೆ. 
a sl 
ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ k 
06-2014 1-201 12/10/2017 - - - ವ ಅನುಪಾಲನಾ ವರದಿ ಸಲ್ಲಿಸದ ಕಾರಣ ನೊಟಿಸ್‌ ಜಾರಿ ಮಾಣಲಾಗಿದ. 
18 ರ ಸಂಘ ನೋ 17-05-2 13-0 /10/: ್ಲಿಸದ 
19 ಶೀ ಗನ ಗತ ದರಗ ಸಹಕಾರ 26-03-2018 14-06-2018 20-07-2018 3/9/2018 4: 3/15/2018 4/20/2019 - | ಮ 
po] — — —— NER 
ಕೇತಮಾರನಹಳ್ಳಿ ಗೃಹ ನಿರ್ಮಾಣ 29-೩ ರಡಿ 
18-12-: 6411/2012 29-09-2012 a kd ಈ le ಅನುಪಾಲನಾ ವರದಿ ಸಃ ಕಾರಣ 29-೩ ರಡಿ 'ವಿಡಲಾಗಿದೆ. 
® | ಸಹಕಾರ ಸಂಘ ನಿ. ಬೆಂಗಳೂರು ತ ಸ ಕ್ರಮವಿಡಲಾಗಿದೆ. ಕ್ಲಿಸದ ತಮಃ 
Rs NE EE EEE; J 


7 ತತ್‌ ಸಾತ ಸಳ್ಳಾರಾನ ಇಮನಾಲನಾ 
N os pe ಕಲಂ 64 ರ ವಿಜರಣೆ| ಕಲಂಕಕಿರ ವರದಿಯನ್ನಯ ಕೈಗೊಂಡಿರುವ ಕ್ರನಗಳ ವವರ 
ಮುಕ್ತಾಯಗೊಂಡು | ವರದಿಯನ್ವಯ 6೮೦ | ಆದೇಕಕ್ಕೆ ಸಂಘವು | ' ಎಲ್‌ 109 ೮3 
kn ಜರಾ 
ಕಸಂ ಸಣ ಸಂಘದ: ಹೆಸರು Wo ಎಾಕಣಾ ವರದಿ | 68 ರಡಿ ಆದೇಶ | ಅನುಪಾಲನಾ ಬರದಿ [ಕಮಕ್ಕಿಗೊಂಡಿರ| ಒಲ ಕ pe | ಸ 
hs :| ಸಲ್ರುನುವ ದಿನಾಂಕ [ಹೊರಡಿಸಿರುವ ದಿನಾಂಕ] ಸಲ್ಲಿಹರುವ ದಿನಾಂಕ | ೨ನ ಕಮದ ತಘುವಟ್ಟರುವ [ಕ್ಳಬೂಂಡರು) ನನನ 
ದಿನಾಂಕ ದಿನಾಂಕ 
ನಿಜರ ವ ದಿನಾಂಕ 
1 2 3 4 5 [J 7 3 9 1 11 
ನಗನಷ್ಸಾ ಸೃಡ ನಿರ್ಮಾಣ ಸಹಕಾರ Kf F x — ಇನಾಸಧವ್ಸಾ ನನಾ ನಾಡಾ ಮಾಡಲಾಗಿರುತ್ತದೆ. ಹಾಗೂ 
2 ಸಂಭ ನಿ. ಚೆಂಗಳೂರು 2 ise ಚಯ il ಅನುಪಾಲನಾ ವರದಿ ಸಲ್ಲಿಸಲು ನೋಟಿಸ್‌ ಜಾರಿ ಮಾಡಿದೆ. 
ಇರ್ನಾಟಕ ಸರ್ಜಾರ ಸಚಿವಾಲಯ ಗೃಹ TT 
22 ನಿರಾಣ ಸಹಕಾರ ಸಂಘ ನಿ. 19-10-2012 27-11-2014 1/8/2016 ka hd ke ಮ 4 ಅನುಪಾಲನಾ ವರದಿ ಸಲ್ಲಿಸದಿರುವ ಕಾರಣ ನೋಟಿಸ್‌ ಜಾರಿ ಮಾಡಿದೆ. 
ಜಿಂಗಳೂರು 
23 ಸರ್ಕಾರ'ನಳರರ ಗೃಹ ನಿರ್ಮಾಣ 27-02-2015 2/8/2017 11/2/2017 ಘ IN ಈ ಈ. 11/7/2015 7/741020 — 
ಸಹಕಾರ ಸಂಘ (ನಿ), ಚಅತಾಮಣಿ 
ಒಯರ್‌ಲೈಟ್‌ ಟೈನಣ್ಸ್‌ ನೌಳರರ ಹಾಗೂ | } 
14 | ಪೂರಕ ಘಟಕಗಳ ಗೃಹ ನಿರ್ಮಾಣ | 6/11/2018 11512019 wo/0is - - - - - ವರದಿಯಲ್ಲಿ ರೂಗಳ ಸಾರಾ ನಂ oii 
ಸಹಕಾರ ಕಂಘ ನಿ ಶಿವಮೊಗ್ಗ, ಕುಟ್ಟ : 
ನೃುಸೂರು ಕಾಗದ ಕಾರ್ಯಾನೆ ನೌಕರರ rT ಸಂಘದವರು ಕಲಂ 68ರ ಅದೇಳವನ್ನು ಪ್ನಿಟ ಗೌರವ ಉಚ್ಛೆ 
25 ಗೃಹ ನಿರ್ಮಾಣ ಸಹಕಾರ ಸಂಘ ನಿ, 17-11-2018 15-05-2019 10/10/2019 Fs ಘು ವ್ಯ ಜಃ - ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 6320/2020ನ್ನು 
ಭದ್ರಾವೂ bs RE ಗ ದಾಖಲಿಸಿರುತ್ತಾರೆ. 
ಚರ್ಮಿ ಗೃಹ ನಿರ್ಮಾಣ ಸಹಕಾರ ಸಂಘ ಣೌ. ಉಚ್ಛೆ ನ್ಯಾಯಾಲಯದಲ್ಲಿ ರಿಟ್‌ ಅರ್ಬಿ ಸಂ-17640/2017 ರಲ್ಲಿ 
-06- 201 ! F ಬ f - 
36 ನ. ಬೆಂಗಳೂರು pad Kos | ತಡೆಯುಚ್ನಿ ಇದ್ದು; ಕಂಡಿಕವಾರು ಹರಾ ಸಲ್ಲಿಸದೆ. 
ದಿ.೪.ಎಲ್‌ ಎಂಪ್ಲಾಯೀಸ್‌ ಹೌಸ್‌ 
27 ಬಿಲ್ಲಿಂಗ್‌ ಕೋ-ಆಪರೇಟವ್‌ ಸೊಸೈಟಿ 13-01-2022 SRS 
€. ಜೆಂಗಳೂರು ಪ್ರಸತಿಯಲ್ಲಿದೆ. 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕೆಲಂ 64 ರ ವಿಚಾರಣಾ ವರದಿ ಹಾಗೂ ಕಲಂ $8 ರ ನಿರ್ದೇಶನಗಳ 
28 |ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ 2/208 16-01-2020 28-05-2029 - 12/8/2021 ಚ: 13-07-2021 ಸ [ ವಿರುದ್ಧ ಮೇಲ್ಮನವಿಯನ್ನು ಸಹಕಾರ ಸಂಘಗಳ ನಿಬಂಭಕರ ಮುಂದೆ 
4 ನಿಯಮಿತ, ಶಾಂತಿನಗರ, ಬೆಂಗಳೂರು ದಾಖಲಿಒದ್ಯು, ವಿಚಾರಣೆ ಪ್ರಗತಿಯಲ್ಲಿರುತ್ತದೆ. 
ಬ ಕಸ್ನಮ್ಸ್‌ ಸೆಂಟ್ರಲ್‌ ಎಕ್ಸ್‌ ಮತ್ತು ; 1 
ಸರ್ವಿಸ್‌ ಟ್ಯಾಕ್ಸ್‌ ಹೌಸ್‌ ಬಿಲ್ಲಿಂಗ್‌ ಕೋ 
1 | ಅಪರೇಟವ್‌ ಸೊತೈಟ ೮, ಸೆಂಟ್ರಲ್‌ | 13-1-2020 ವಿಚಾರಣೆ ಪ್ರಗಸಯಲ್ಲಿದೆ pe ಥ p § - § ೫ 
ಕವನ್ಕೂ ಲ್ಲಂಗ ಸ್‌ ರಸ್ತ, 
ಬೆಂಗಳೂರು 
ನ್ಯಾಯಾಂಗ ಇಲಾಯಾ ನೌಕರರ ಗೃಹ p 
30 ನಿರ್ಮಾಣ;ಸ ಹಕಾರ ಸಂಘ 112: 6/2/2021 10/2/2021 - 4 ದ - key ಸಾಸಾಟನದ ಅರೇ ನಟ ವರ 
ಸೂರ್ಯ ಧೇಂಬರ್ಸ್‌ 1ನೇ ಮುಖ್ಯ ಕತ್ತೆ | ಕ ಉಚ್ಛ ನ್ಯಾಯಾಲಯಕ್ಕೆ ಸಲಾ ಬಾಕಿ 
ಶೇಪಾದ್ರಿಯುರಂ. ಬೆಂಗಳೂರು-20 % ಇರುತ್ತದೆ. 
'ಬಎಂ.ಎಲ್‌ ಕಾರ್ಮಿಕರ ಸಹಕಾರ 
ಸಂಘ ನಿ. ಭಾರತ್‌ ಅರ್ಥ ಮೂವ್ಸ್‌ 
31 [ots dora weg ೫ 2೫-10-2021 |ನಿಚಾರಣೆ ಪ್ರಗತಿಯಲ್ಲಿದೆ - - - - - - ಜು 
ತಿಡ್ತಸಂದ್ರ ಅಂಚಿ, 
'ಚಕ್ಕಾನಿ ಗೃಹ ನಿರ್ಮಾಣ ಸಹಕಾರ | ಕ 
32 “ಸಥ ನಿ ಮೈಸೂರು. 8/2/2019 ವಿಚಾರಣೆ ಪ್ರಗತಿಯಲ್ಲಿದೆ 


a] —T- ಡಾಗು ಸನ್ನಾಹ ಇನನಾಲನ್‌ 


ಬಂದರ ಅಷ  [ಕಲಂ64ರವಿಚಾರಣ| ಕಲಂಕ8ಿರ 'ವರದಿಯನ್ನಯ ಕೈಗೊಂಡಿರುವ ಕ್ರಮಗಳ ವವರ 
ಮುಕ್ತಾಯಗೊಂಡು | ದರದಿಯನ್ವಯ ಕಲಂ | ಆಜೇಕಕ್ಕೆ ಸಂಘವು | ಎಲ್‌ 109 ರಡಿ 
ತೆಸಂ ಸಹಕಾರ ಸಂಘದ ಹೆಸರು W et ವಿಚಾರಣಾ ವರಡಿ | 65ರಡಿ ಆದೇಶ 1 ಅನುಂಲನಾ ವರದಿ [ಕಮಕ್ಕಿಗೊಂಡ 5ರ | ್ರನ | ರಡಿ ಸರಾ 
೦ನಾಂಔ| ಇಲ್ಲದವ ದಿನಾಂಕ [ಹೊರಡಿಸರುದ ದಿನಾಂಕ| ಸಲ್ಲಿಸುವ ದನಾಂಕ [ಇದ್‌ ಕ್ರಮದ ತನಾತಟ್ಟಿತವ [ಗೊಂಡರು ಅಂಟಿರುವ 
ವರ ವ ದಿಳಾಂಕ 
1 2 N 3 4 3 6 7 # 9 10 A] — 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ § 
33 | ಇಲಾಖಾ ನೌಕರರ ಗೃಹ ನಿರ್ಮಾಣ | 24-08-2021 |ವಟಾರಣೆ ಪ್ರಣಿಯಲ್ಲಿದೆ - - - - - - - 
ಸಹಕಾರ ಸಂಘ ನಿ. ಮೈಸೂರು. - K 
ಕರ್ನಾಟಕ ಕಾಲೇಜು ಅಧ್ಯಾಪಕರ ಶಾಲಾ ಮಾನ್ಯ ಗೌರವ ಉಚ್ಛಿನ್ಯಾಯಾಲ ಯದ ರಿಟ್‌ ಅರ್ಜಿ ಸಂಖ್ಯೆ: 7314/21 
34 04-2021 — - - - - - - 
ಶಿಕ್ಷಳರ ಗೃಹ ನಿರ್ಮಾಣ ಸಹಕಾರ ಸಂಘ | 15 (ಎಸ್‌) ದಿನಾಂಕ: ' 09-04-2021 ರನ್ನಯ ತಡೆಯಾಜ್ಞೆ ನೀಡಿದೆ. 


ನಿ. ಮೈಸೂರು. 
ಜೆ.ಎಸ್‌.ಎಸ್‌ ಮಹಾವಿದ್ಯಾ ಪೀಠದ K — 
35 (ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ[ 28-10-2021 ]ಎಚಾರಣೆ ಪ್ರಗತಿಯಲ್ಲಿದೆ 
ನಿ. ಮೈಸೂರು. 
ಜೆ.ಎಸ್‌.ಎಸ್‌ ಮಹಾವಿದ್ಯಾ ಪೀಠದ . - 
36 | ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ| 30-05-2020 | ವಿಚಾರಣೆ ಪ್ರಗತಿಯಲ್ಲಿದೆ — - — - pS - - 
ನಿ ಮೈಸೂರು. y 


ರೀಜನಲ್‌ ಕಾಲೇಜು ಆಫ್‌ ಎಜುಕೇಷನ್‌ K 
ಕಲಂ 68ರ ಅದೇಶದ ವಿರುದ್ಧ ಸಹಕಾರ ಸಂಘಗಳ ಜಂಟಿ ನಿಬಂಧಕರ 

01 27.09.2014 62019 -12-: - - - - 
37 |ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ 11012017 013 29-0 17-12-2019 ವಲ್ಲಿ ಮೇದ ¥ ದೆ. 


ನಿ, ಮೈಸೂರು. 
SS NE 
ಕನಕ ಗೃಹ ನಿರ್ಮಾಣ ಸಹಕಾರ ಸಂಘ _ _ _ 
38 ಇ. ಮೈಸೂರು 20.06.20 29.02.2012 28-03-201 - ಕಲಂ 70 ರಡಿ ದಾವಾ ದಾಖಲಿಸ ಕ್ರಮ ಕೈಗೊಳ್ಳಲಾಗಿರುತ್ತದ. 


ಸಂಘದಲ್ಲಿ ಸಾಬೀತಾದ ಆರೋಹಗಳ ಕುರಿತು ಅಧಿನಿಯಮ ಪ್ರಕರಣ?ಂರಡಿ. 


ರೀಜನಲ್‌ ಕಾಲೇಜ್‌ ಆಫ್‌ ಎಜುಕೇಷನ್‌ 
ದಾ-ಬಾ ಸಂಖ್ಯೆ07/13-14 ಹಾಗೂ ದಾವಾ ಸಂ:ಕಿ/13-14ನ್ನು ದಾಖಲಿಸಿ 
39 ನೌಕರರ ಗಣ್ಮನಿರ್ಮಾಣ ಸಹಕಾರ ಸಂಘ 12.12.2011 29.09.2012 12/2/2013 30-11-2013 - ಇತ್ಯರ್ಥಪಡಿಸಲಾ ಗಿರುತ್ತದೆ. ಹಾಗೂ ನಿಯ: ಸಾರ ಕ್ರಮ 
. ಮೈಸೂರು ೊಳ್ಳಲಾಗಿರು ತೆ. 
K ಉಚ್ಚೆ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ: 37198/2015 
4 |ನತಎಂಎಲ್‌ ಸೌಕರರ ಗೃಹ ನಿರ್ಮಾಣ| ತ - _ _ _ _ - - ಉಎಸ್‌)ರೆನ್ನಯ ತಡೆಯಾಜ್ಞೆ ಇದ್ದು, ದಿನಾಂಕ 27-03-2016 ರಂದು 


ಸಹಕಾರ ಸಂಘ ನಿ, MN NN ಕಂಡಿಕೆವಾರು ಪರಾ ಹಾಗೂ ಆಕ್ಷೇಪಣಾ ಹೇಳಿಕೆಯನ್ನು ಸಲ್ಲಿಸಲಾಗಿದೆ. 


T ನಾ ಕಲರ್‌ ಸಕ್ಗರನ ಅನವಾರನಾ 
a pe ಕಲಂ 64 ರ ಎಟಾರಣೆ| ಕಲಂ 68ರ ವರದಿಯನ್ವಯ ಕೈಗೊಂಡಿರುವ ಕ್ರಮಗಳ ವಿವರ 
ಮುಕ್ತಾಯಗೊಂಡು | ಜರದಿಯನ್ನಯ ಕಲಂ | ಆಚೇಕಕ್ಕೆ ಸಂಥವು | ಸಿಲ್‌ 109 ರಡಿ ಇ 
ಕಹತ: ಸರಕರ ಸಂಘದ ಕೆಸರು ದ ವಿಾತನಾ ವರದಿ | 68 ರಡ ಆರೇರ | ಅನುಸಾಲನಾ ವರದಿ [ನಸಗೊಡಿರ 9೮ರ | ನರ್‌ | ho 
'ಆರೇಶಿಃರುವ ವಿನಂಕ| ರುವ ದಿನಾಂಕ |ಹೊಕರಿನುವ ದಿನಾಂಕ ಸಲ್ಲಿನವ ದಿ೫೮ಕ | ೨ನ ಕರದ | 3ನ ಟ್ಟರುನ [ಗೊಂಡರು | ಸನದ 
ದಿನಾಂಕ ದಿನಾಂಕ 
ವವರ ವ ದಿನಾಂಕ 
Hd i 
7 7 3% 3 H [] H % ¥ 7 7 
+ =| | —w— 
4 ಅನಂದ ಗೃಹ ನಿರಾ. ತಥಕಾಶ ಸಾಫ್‌ 18.09.2015 16.01.2017 23-10-2017 — — — — ವ: ಮೇಲ್ಮನವಿ ಜಾಖುಲಾಗಿರುತ್ತದೆ, 
[ ಸಿ, ಮೈಸೂರು | Wl 
ಭೂ ಲಕ್ಷ್ಮ ಗೃಹ ನಿರ್ಮಾಣ ಸಹಕಾರ 91022016 13.02.2019 15-06-2019 25-04-2019 - ಅಧಿಭಾರ ಕರ್ಟ್‌ § 13,4 ಕನಸ | ವಾಣ್ಯ ಸಜನ ಸಚನತ ಕಾ ಧಣಿ ಪುನರ್‌ ಹಂಹೀಲನಾ ಫರ್ಜೆ 
42 ಸಂರ ನಿನ್ಯುಸರು | k ನ್ನು ದಾಖಲಿಸದೆ. ದಾಖಲಿಸದೆ. ಪ್ರಗತಿಯಲ್ಲಿರುತ್ತದೆ. 
ಸಂಘದ ವಿರುದ್ಧ ಸಾಭೀತಾಗಿರುವ ಆರೋಪಗಳು ಆಡಳಿತಾತ್ಮಕ 
43 | ಮಾನಸ ಗ್ವನಿಸಸಂನಿ, ಮೈಸೂರು 21.99.2016 22.04.2017 20-1-2017 2 - - - ವಿಷಯಗಳಾಗಿದ್ದು ಜಾಲಿ ನಿರ್ದೇಶಕರಾಗಿರದ ಉರಣ ಯಾವುದೇ ಕಮ 
ಸೈಗೊಳ್ಳಲು 'ಸಾಡ್ಕವಾಗಿರುವುದಿಲ್ಲ. 
ಕ್‌ ನ MR 
« | ನನಗನ kas & ರ ಸಂಘ | 2/10/2016 [ವಿಚಾರಣೆ ಪ್ರಗತಿಯಲ್ಲಿದೆ. & 5 - - - - - 
ಮೈಸ - (RAE) If A |___ 
ಆರೋಪ ಸಾದೀಣಗಿಗಿದ್ದ ಅವಧಿಯಲ್ಲಿನ ಅಂದಿನ 15 ಜನ ನಿರ್ದೇಶಕರುಗಳು 
Ss ain da ಹೊಸ ಆಡಳಿ ಮಂಡಳಗೆ ಆಂಯ್ಕಿಯಾಗದ ಕಾರಣ ಸದರಿಯವರುಗಳ 
- ಚಾಮರಾಜ 
ವಿರುದ್ಧ ಆಲಂ 29 ಸಿ ರಡಿ ಕ್ರಮ ಕೈಗೊಳ್ಳಲು ಸಾಧ್ಯಬಾಗಿರುವುದಿಲ್ಲ. ಸಂಘದ 
45 | ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ | ೪2.07.2014 25.06.2015 14-09-2015 14-12-2015 ನ 7 ಗಾ. ” bas ವಿರುದ್ಧ Rp ತಮ ಕೈಗೊಳ್ಳಲು FSD 
ಸಂಘ ನಿ, ಮೈಸೂರು p ದಿನಾಂಕ: 01.06.2016 ರಂದು ಪ್ರಾಪ್ತವಾಗಜೇಕಾಗಿದ್ದ ವಾರ್ಷಿಕ 
'ಮುಂಬಡ್ತಿಯನ್ನು ತಡೆ ಹಿಡಿದು ದಿನಾರಕ: 22.06.2016 ರಂದು ಆದೇಶ 
ನೀಡಲಾಗಿದೆ. 
TF — EE 
ಕಲಂ 64 ಮೆತ್ತು 68 ೮ ನಿರ್ದೇಶನದ ವಿರುದ್ಧ ಸಹಕಾರ ಸಂಭಗಳೆ 
ಮೈಸೂರು ಸುರಾಗ ಕಶ ಆಷರನಿಬಂದಕರು (ವಸತಿ ಮತ್ತು ಇತರೆ), ಕೇಂದ್ರ, ಕಛೇರಿ, ಬೆಂಗಳೂರು 
46 ಸಹಣರೆ ಸೇ hpi k 21.08.2015 31.03.2016 30-04-2016 - = fe ವ್ಯ : ರಭೆರ ನ್ಯಾಯಾ ಯದಲ್ಲಿ ಮೇಲ್ಮನವಿ 
ನಿರ್ಮಾಣ ಸಹಕಾರ ಸಂಘ ನಿಸ ಸಂಖ್ಯೆಅನ(ದಹಲುಡಿ2/ಡಿಎಪಿ/9)/2016-17 ರ ರೀತ್ಕಾ ಮೇಲ್ಮನವಿ 
ಮೈಸೂರು ಡಾಖಲಿಸಲಾಗಿರುತ್ತದೆ 
] ಕಲಂ 68 ರ ಆದೇಶವನ್ನು ಪ್ರಶ್ನಿಸಿ, ಸಹಕಾರ ಸಂಘಗಳ ಅಪರನಿಬಂದಕೆರು 
a (ವಸತಿ ಮತ್ತು ಇತರೆ), ಕೇಂದ್ರ, ಕಛೇರಿ, ಬೆಂಗಳೂರು ರನರ 
47 ಸೈಕುತ್ಯ ೈತ್ವ ks ಗೈ ಕು At 05.01.2017 30.11.2017 19-03-2018 - 3: ಹ್‌ ed (. ನ್ಯಾಯಾಲಯದಲ್ಲಿ 'ಮೇಲ್ಗನವಿ ಸಂಖ್ಯೆ ಅನಿ(ವಹಿಇ)ಡಿ2/ಡಿಎಹಿ/112019- 
y ಸಹಣರ ಸಂಘ ನಿ. ಮೈಸೂರು (ಉತ್ತರ) 20 ರೀಖ್ಯಾ ಮೇಲ್ಮಳವಿ ದಾಖಲಿಸಲಾಗಿದ್ದು, ಈ ಕಛೇರಿಯ ಮೂಲ 
ಕಡಶವನ್ನು ದಿನಾಂಕ: 23.04.2020 ರಂದು ಸಲ್ಲಿಸಲಾಗಿದೆ. 
iN ನ್‌ Ea 
ಸಂಘದ 
ಅದ್ಧಕ್ತರನ್ನು 29 | ಕಲಂ 29 ೩ ರ ಆದೇನಣ ವಿರುದ್ಧ ಸಹಣರ ಸಂಭಗಳ ಅಪರನಿಬಂದಳರು 
48 ಕತಲ ನಂದನ ಗೃಹ ನಿಮಾ 19.03.2018 28.11.2019 11/28/2019 ಹ - 3 - ಸಿರಡಿ (ವಸತಿ ಮತ್ತು ಇಪರೆ), ಕೇಂದ್ರ, ಕಛೇರಿ, ಬೆಂಗಳೂರು ರವರ 
ಗಭ ಫೋ ಹೈಸೂರು ವಜಾಗೊಳಿಸ ಭ್ಯಾಯಾಲಯದಲ್ಲಿ ಮೇಲ್ಮನವಿ ದಾಖಲಿಸಲಾಗಿರುತ್ತಡೆ 
ಆದೇಶಿಸಲಾಗಿದೆ, 
uns lf 
ನೃಸೂರು ವಶ್ವವಿಜ್ಯಾನಿಲಯ ನೌಕರರ ನ 
49 | ಸೃಜ ನಿರ್ಮಾಣ ಸಹಕಾರ ಸಂಭ ನಿ, | 09492020 ಪ್ರಗೂಯಲ್ಲಿ - - ವಿಚಾರಣಾ ಪ್ರತಿಯಲ್ಲಿದೆ. 
, 
ki - 
"ಮ್ಯಸೂರು ಬೆಲ್ಲಾ ಅರಣ್ಯ ಇಲಾಖಾ ಸ T T 
$0 | ಕಾಕರ ಗೃಹ ನಿರ್ಮಾಣ ಸಹಕಾರ ಸಂಥಘ| 22422021 ನಾ - - - - - - ವಿಚಾರಣಾ ಪ್ರಷಿಯಲ್ಲಿದೆ. 
Np ಪ್ರಗೂಯಲ್ಲಿದೆ. 
i) 


r — ನಾ ್‌ಾಘರ್‌ಾಹನನಾನಾ 


ರ ಈಷ್ಯೈಃ ಕಲಂ 64 ರ ವಿಚಾರಣ] ಕಲಂಕಕರೆ ವರದಿಯನ್ನಯ ಕೈಗೊಂಡಿರುವ ಕ್ರಮಗಳ ವಿವರ 
ಮುಕ್ತಾಯಗೊಂಡು | ನರದಿಯನ್ನಯ ಕಲಂ | ಆದೇಶಕ್ಕೆ ಸಂಘವು [ ;ಎಲ್‌ 109 ರಡಿ 
ತ್ರಸಂ ಸಹಕಾರ ಸಂಘದ ಹೆಸರು ವಿಚಾರಣೆಗೆ 6ರ 29.ರಡಿ ಹರಾ 
ಆದೇಶಿಸಿರುವ ದಿನಾಂಳೆ ವಿಚಾರಣಾ ವರದಿ 68 ರಡಿ ಆದೇಶ 'ಅನುಹಾಲನಾ ವರದಿ [ಕ್ರಮಕ್ಯಿಗೊಂಡಿರ ತ್ರಿನಿನಲ್‌ 


ಸಲ್ಲಿರುವ ದಿನಾಂಕ |ಹೊರಡಿಸನಾನ ದಿನಾಂಕ] ಸಲ್ಲಿರುವ ದಿನಾಂಕ | ಸನ ಅಮದ | 3ನನಿಟೆರವ [್ಯೂಂಡರು! 3ಮವಿಟ್ಟಕುವ 
ಎದರ 


| ದಿನಾ | ದಿನಾರ್‌ 
7 7 3 4 3 [3 7 ¥ % 75 Fl 
WN | 


ಶ್ರಿ ಗೃಹ ನಿರ್ಮಾಣ ಸಹಕಾರ ಸಂಘ ವಿಚಾರಣಾ 


51 ನಿ ಮೈಕೂರು 300} - - - - - _ K 'ಪ್ರಗೂಲಲಿದೆ. 
ಹಾಸನ ಬೆಲ್ಲಾ ಧಾಜ್ಯ ಸರ್ಕಾರಿ ನೌಕರರ ಎ 
04022022 


52 | ಗೃಹ ನಿರ್ಮಾಣ ಸಹಕಾರ ಸಂಘ ನಿ. - - - - - - ವಿಚಾರಣಾ ಪ್ರಗತಿಯಲ್ಲಿದೆ. 
ಪ್ರಗತಿಯಲ್ಲಿದೆ. 
L | | 


— 
53 | ಮಂಡ್ಯ ನಗರ ಸರ್ಕಾರಿ ನೌಳರರ ಗೃಹ | 2102013 ಹ್‌ 31-03-2019 3/6/2020 - - - - - ದಿಸಕಿಂಕ:28-09-2021 ರಂದು ಸಂಘಕ್ಕೆ ನೋಟೀಸ್‌ ನೀಡಿರುತ್ತಾರೆ. 


ನಿರ್ಮಾಣ ಸಹಕಾರ ಸಂಘ ನಿ, ಮಂಡ್ಯ 27-11-2015 
— 


ಮಂಡ್ಯ ನಗರ ಸರ್ಕಾರಿ ನೌಕರರ ಗೃಜ 
ನಿರರ್ಣಾಣ ಸಹಕಾರ ಸಂಘ ನ್ಲಿ ಮಂಡ್ಯ 


ಪಾಂಡವಮರ ತಾಲ್ಲೂಕು ಗೃಹ ನಿರ್ಮಾಣ 24032021 ಆರೋಪ ಸಾಬೀತಾಗಿಕುವುದಿಲ್ಲ. 


ಸಹಕಾರ ಸಂಘ ನಿ, ಪಾಂಡವಪುರ ” 


54 10/7/2018 30.06.2020 - - - - - ಆರೋಪ ಸಾಬೀಫಾಗಿರುವುದಿಲ್ಲ. 


55 


NR 
K 6 —— T— —— — —} ರಿಟ್‌ ಅರ್ಜಿ ಸಂಖ್ಯೆ 12585/2035 ರಲ್ಲಿ ತಡೆಯಾಡ್ಲೆ ಇರುತ್ತದೆ. ನನಾ] 
56 | ಗಾನಿವಾಡ ಗೃಹ ನಿರ್ಮಾಣ ಸಹಕಾರ | ಗ - - - - - - 19-12-2015ರಂದು ಕಂಡಿಕೆವಾರು ಷರಾವನ್ನು ಹಾಗೂ ಆಕ್ಷೇಪಣೆಯನ್ನು 
ಸಂಘ ನಿ. ಗಾಂಧಿವಾಡ, ಹುಬ್ಬಳ್ಳಿ ಸಲ್ಲಿಸಲಾಗಿದೆ. " 


57 | ನಡನ ಗೃಹ ನಿರ್ಮಾಣ ಸಹಕಾರ ಸಂಘ [ ಸ್ಯ ಸ್ಟ 21-08-2014 27-09-2014 | 23-10-1016 ಸಂಘದವರು ಎಲ್ಲಾ ನ್ಯೂಸತೆಗಳನ್ನು ಸರಿಪಡಿಸಿ ಅನುಪಾಲನಾ ವರದಿ 
ನಿ ಹಬ್ಬಿ. ಸಲ್ಲಿಸಿರುತ್ತಾರೆ. 
- — IN ಸಂಘದ ಅಧ್ಯಕ್ಷರು ಸಲ್ಲಿಸದ ಅರ್ಜಿಯನ್ನು ಸನರಿಯವರು ಹಂದಿ 


ಪಡೆದಿದ್ದರಿಂದ ಜಾಗೂ ಕಲಂ 64 ರಡಿ ವಿಚಾರಣೆ ಜರುಗಿಸಲು ಕಾಯ್ದೆ ಕಲಂ 
- - - - - 6412) ರನ್ವಯ ಸಂಘದ ಬಹುಮತದ ಬೇಡಿಕೆ ಇಲ್ಲದೇ ಇರುವುದರಿಂದ 
ವಿಚಾರಣೆಯನ್ನು ಕೈಬಿಡಲು ನಿರ್ದೇಶಿಸಿರುವ ಹಿನ್ನೆಲೆಯಲ್ಲಿ ಕಲಂ 64ರ 


WE | ' ವಿಚಾರಣೆಯನ್ನು ಕೈಬಿಡಲಾಗಿದೆ. 


ಧೀನಬಂಧು ಗೃಹ ನಿರ್ಮಾ ಸಹಕಾರ 10 yy ” ¥ ಯಾವುಜೀ ಗಂಭೀರ ಸ್ಥರೂಪದ ನ್ಯೂನತೆಗಳು ಕಂಡುಬಾರದ ಕಾರಣ 
ಸಂಘ ನಿ. ಹಬ್ಬಿ 27-10-2014 21-08-2015 10/11/2015 27-08-2016 - - - - ಅನುಪಾಲನಾ ವರದಿ ಪಜಿದು ಪ್ರಕರಣವನ್ನು ಮುಳ್ಣಾಯಗೊಳಿಸಲಾಗಿದೆ. 
—— | 


ವ - 
ಇಂದು ಕಟ್ಟುವವರ ಸಹಕಾರ = — / § 
60 ಳಿದ ಮನೆ 9/5/2014 5/9/2014 - - - - - - ಸಂಘವನ್ನು ಸಮಾಖನೆಗೊಳಿಸಲಾಗಿದೆ. 
MS 


ಸಂಘ ನಿ, ಬ್ಬ 


[ರಾಜೀವ ಗೃಹ ನಿರ್ಮಾಣ ಸಹಕಾರ ಸಂಘ 


3-09-2013 - 
ನಿ, ಹುಬ್ಬ್ಳಿ 3 


S| 


58 


39 


ಸಕತ್‌ ಸಗ ಸನುವ ಆನವಾಲನಾ 
ಈಪ್ಯ ಕಲಂ 64 ರ ಎಳಾರಣೆ| ಕಲಂಕ8ಿರ ವರದಿಯನ್ವಯ ಕೈಗೊಂಡಿರುವ ಕ್ರಮಗಳ ವಿವರ 
ಮುಕ್ತಾಯಗೊಂಡು | ಚರದಿಯನ್ನಯ ೪೮೦ | ಆದೇಶಕ್ಕೆ ಸಂಘವು 
ಶಿಸಂ ಸಹಕಾರ ಸಂಘದ ಹೆಸರು ಹೀ ನಾಂ] ವಿಚಾರಣಾ ವರದಿ | 68 ರಡ ಆದೇಶ | ಅನುಪಾಲನಾ ನರದ ಸರಾ 
(ಅದೇ :| ಸಲ್ಲಿರುವ ದಿನಾಂಕ | ಹೊರಡಿಸಿರುವ ದಿನಾಂಕ| ಸಲ್ಲಿರುವ ದಿನಾಂಕ 
H 2 3 4 6 7 # 9 10 | m 
SAN SL IW 
. ಸಂಘದ ಸ್ಥಗಿತಗೊಂಡಿದ್ದರಿಂದ ಕಲಂ 64 ರಡಿ ವಿಚಾರಣೆಯನ್ನು ಜರುಗಿ 
ಸಂಘವನ್ನು ಸಮಾಪನಿಗೊಳಿಸಲು ಮಾನ್ಯ ಉಪ ನಿಬಂಧಕರಿಗೆ ಹಾವೇರಿ 
ಹಾವೇರಿ ಮನೆ ಕಟ್ಟುವವರ ಸಹಕಾರ ಇವರಿಗೆ ದಿಣಂಕ: 03/02/2015 ರಂದು ಪ್ರಸ್ತಾವನೆ 
05-20) 201. -M-2014 12/2014 — — — - 
6 ಸಂಘ ನಿ, 3-05-2014 | ೨0-09-04 15-1 Pr ಸಲ್ಲಿಸಲಾಗಿರುತ್ತದೆ ತದನಂತರ ಉಪನಿಬಂಧಕರು ದಿ 8/3/2015 ರಂದು 
ಸಂಘವನ್ನು ಸಮಾಪನೆಗೊಳಸಿದ್ದು ವದನಂತದ ದಿ: 13/6/2015 ರಂದು 
ಸಂಘವನ್ನು ಯನಳ್ಕೇತನಗೊಳಿಸಲಾಗಿರುತ್ತದೆ. 
ಸರ್ಕಾರಿ ಅರೆಸರ್ಕಾರಿ ಸೌಕರರ ಗೃಹ ಸಂಘವು ಸ್ಥಗಿತಗೊಂಡಿಡ್ದರಿಂದ ಲಂ 64 ರಡಿ ವಿಚಾರಣೆಯನ್ನು ಜರುಗಿಸಿ 
62 |ನಿರ್ಮಾಣ ಸಹಕಾರ ಸಂಭ ನಿ. ಕುಮಟಾ 23-02-2012 15-09-2012 20-10-2012 — - — - ನಂತರ ಸಹಕಾರ ಸಂಘಗಳ ಉಪ ನಿಬಂಧಕರು, ಕಾರವಾರ ಇವರ ಆದೇಶ 
(ಉಮಾಪನೆ) ಮೇರೆಗೆ ದಿ:29.03.2014 ಕ್ಕಿ ಸಮಾಹನೆ ಆದೇಶ ಮಾಡಲಾಗಿದೆ, 
ಇವಿಲ್‌ ಕ್ರಮ ಕೈಗೊಳ್ಳಲಾಗಿದೆ. ದಿ:93.09.2018 ಕೈ ಕಲಂ 70 ರಡಿ ದಾವೆ 
ಅಂಚೆ ನೌಕರರ ಗೃಹ ನಿರ್ಮಾಣ ಸಹಕಾರ ಜಾಖಲಿಸಲಾಗಿದೆ. ಸಂಘದ್ದ ಸ್ಥಗಿತಗೊಂಡಿದ್ದರಿಂದ ಕಲಂ 64 ರಡ 
22-09-20 pu 3/9/1201: pe - - 
6 ಸಂಘ ನಿ ಕುಮಟಾ 15-07-2016 2-09-2016 3/018 ಎಚಾರಣಿಯನ್ನು ಜರುಗಿ ಸಂಘವನ್ನು ದಿ: ದಿನಾಂಕ: 19-97-2014 
ಠಂದು ಸಮಾಪನೆಗೆೊಳಿಸಲಾಗಿದೆ. 
Sw 4 
_ಅನುಾಲನಾ ಬರದಿ ಸಳ್ಲಿೀನುವುದಿಲ್ಲ. ಅಧ್ಯಕ್ಷರ ಮೇಲೆ ಅಪಾದನೆ 
ಆರಣ್ಯ ಇಲಂಯಾ ನೌಕರರ ಗೃಹ . 
. ಸಾಬೀತಾಗಿರುವುದರಿಂದ ಸಂಘದ ಅಧ್ಯಕ್ಷರನ್ನು ಕಲಂ 294 ರಡಿ 
2016 10-201 |-2017 - - - - 18-06-; MS 
64 ನಿರ್ಮಾಣ ಸರ ಸಂಘ ಸಿ 16-02-2014 16-10-2016 18-01 06-1018 | dn 22 ಅಂ ನ ಸಂಘಗಳ ‘| 
ky I ನಿಬಂಭಕರು ಕುಮಟಾ ಇವರು ಆದೇಶ ಹೊರಡಿಸಿರುತ್ತಾರೆ. 
RO 
ನರಂ ನಂದರ ಗೃನ ನಿರ್ಮಾಣ 
5 A 0-05-: 29-06-24 4-11-2012 — 4, 019 — - 
5 | ರ ಸಂಭ ನಿ ರಾಯರು 30-05-1012 oz | 2 1/2 
jm 
ಗೃಹ ನಿರ್ಮಾಣ ಸಹಕಾರ ಸಂಥ ಜವಾಹರ ಸಗರ ರಾಯಟೂರು ಇದರ 
ಎನಾಹರಗರ ಸ್ಪಡ ಆಡಳಿತ ಮಂಡಳಿಯ ಸದಸ್ಯರು ಕಲಂ-68ರ ಆದೇಶದ ವಿರುದ್ಧ ಪ್ರಿಿಪಾಲ್‌ 
ರನೆಗರ ಗೃಹ ನಿರ್ಮಾಣ -02-: -05-. 11 ಎ ಎ - ಎ ರ್‌ ಸಿವಿಲ್‌ ಜೆಎಮ್‌ y 
66 ಸಹಕಾರ ಸಂಘ ನಿ ರಾಯಚೂರು 21-02-2012 23-05-2012 21-11-2012 ಸೀನಿಯ! ಜಡ್‌ ಮತ್ತು ಹ ನ್ಯಾಯಾಲಯ, 
ರಾಯಚೂರುನಲ್ಲಿ ಪ್ರಕರಣ ಸಂಖ್ಯನನಿಔ೦02-00387-2018 ದಾವೆ 
' ಹೂಡಿರುತ್ತಾರೆ ಸದರಿ ದಾವೆಯ ವಿಚಾರಣ ಹಂತದಲ್ಲಿದೆ. 
a] 5 ಸರ್ಕಾ ನೌಸ್ಯುನಿಸಸಂನಿ. 15-10-2014 22-01-2016 21-03-2017 pS - - 15-96-2017 pe 


ಅನುಬಂಧ-3 


ಸಹಕಾರ ಸಂಘಗಳ ಕಾಯ್ದೆ ಕಲಂ 65 ರಡಿ ಪರಿವೀಕ್ಷಣೆಗೊಳಸಟ್ಟಿರುವ ಸಹಕಾರ ಸಂಘಗಳ ಮಾಹಿತಿ ಕುರಿತು (2011 ರಿಂದ 2021 ನೇ-ಸಾಲಿನವರೆಗೆ) 


R ಕರಾ ಕ ಇಡತ್ಕ್‌ ಸಂಘಗಳ ಸನ್ಲೊಡುವೆ ಅನನಾಲನಾ 
ಎಷ್ಟ ಲಂ 5 ಕಲಂ 68ರ ವರದಿಯನ್ನಯ ಕೈಗೊಂಡಿರುವ ಕ್ರಮಗಳ ವಿವರ 
ಕಲಂ 65 ರ ಪರಿವೀಕ್ಷಣೆಗೆ ಮುಕ್ತಾಯಗೊಂಡು kl ಆದೇಶಕ್ಕೆ ಸಂಘವು ಸಿವಿಲ್‌ 109 ರಡ 
ಕ್ಟ ಗ್ರ ಪಃ 
ಕಸಂ ಸೇಚಕಾರ ಸಂಘದ ಹೆಸರು ಆದೇಶಿಸಿರುವ ದಿನಾಂಕ: | ಪರಿವೀಕ್ಷಕಾ ವರದಿ ನರದಿಡನ್ನ ಕಲಂ ಅನುಪಾಲನಾ ವರದಿ | ಮಕ್ಳಿಗೊಂಡಿರ Fide | ತನನ್‌ Ped ರಾ 
ಸಲ್ಲಿಸಿರುವ ದಿನಾಂಕ ಸಲ್ಲಿರುವ ದಿನಾಂಕ | ಏವ ಕ್ರಮದ [ಶ್ರಮುಕ್ಳಿಗೊಂಡಿರು 
ಹೊರಡಿಸಿರುವ ದಿನಾಂಕ ದಿನಾಂಕ 
ವಪಕ ಪ'ವಿನಾಃ | ದಿನಾಂಕ 
4 
7 7 3 ——— 
ಪಕಾರ ನ ” ಪರಿವೀಕ್ಷಣ ವರದಿಯ ಮೇಲೆ ಅನುಪಾಲನಾ 
1 |ನಅಎಲ್‌ ಗೃಹ ನಿಮಾಣ ಸ 'ಂಘ 16-10-2020 3/9/1021 - - - ಸಲ್ಲಿಸಲು ವಿಫಲರಾಗಿದ್ದು, ನೋಟಿಸ್‌ ಜಾರಿ 
ನಿ. ಬೆಂ - - ಮಾಡಲಾಗಿದೆ. 
ಸನ್ಕೂಎಲ್‌ ಗೃಹ ನಿರ್ಮಾಣ ಸಹಕಾರ ಸಂಘ 10/20: ರಣೆ _ _ _ _ 
2 ಗ ಳು 8/10/2021 ವಿಚಾರಣೆ ಹಂತದಲ್ಲಿದೆ. 
2 ಠಾಕದರ ಗಡ ನಿಮಾಣ ಸಹಾರ ಪರಿವೀಕ್ಷಣ ವರದಿಯ ಮೇಲೆ ಅನುಖಾಲನಾ. 
3 ಗರ್‌ ಗಡ ಸಳೂರೆ 14-08-2020 24-03-2021 - - - - - - ಸಲ್ಲಿಸಲು ವಿಫಲರಾಗಿದ್ದು, ನೋಟಿಸ್‌ ಚಾರಿ 
ಸಂಘ ನಿ. ಬೆಂಃ ಗಿದೆ. 
ಎನ್‌ಚಿಇಎಫ್‌ ನೌಕರರ ಹಾಗೂ ಮಾಜಿ 
4 | ಡೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ 6/9/2020 ವಿಚಾರಣೆ ಹಂತದಲ್ಲಿದೆ. - - - - - - - 
ನಿಯಮಿತ 
ಕಎಸ್‌ಎಫಿ ಸೌಕರರ ಗೃಹ ನಿರ್ಮಾಣ - 
3 ಸಹಕಾರ ಸಂಘ ನಿ. 26-08-2021 | ವಿಚಾರಣೆ ಹಂತದಲ್ಲಿದೆ. 


SN 


ಕಲಂ 68ರ ಆದೇಶ ಮೇಲೆ ಅಪರ ನಿಬಂಧಕರು 


6 | ನರಗಳ ಗೃಹ ನಿರ್ಮಾಣ ಸಹಕಾರ ಸಂಥ | 2 9/10/2020 19-06-2001 - - - - ' (ವಸತಿ ಜುತ್ತು ಇತರೆ ಇವರ ನ್ಯಾಯಾಲಯದಲ್ಲಿ 
ನಿಯಮಿತ, ಬೆಂಗಳೂರು ್ರಿ 
ಮೇಲ್ಮನವಿ ದಾಖಲಿಸಿರುತ್ತೆ. 
————— —— 
ಸಂಘವು ಅನುಪಾಲನಾ ಬರದಿಯನ್ನು ಸಲ್ಲಿಸಿದ್ದು, 
ಮುನಿಸ್ಥಿ ಆಫ್‌ ಕಮ್ಯೂನಿಕೇಷನ್‌ ಕಲಂ 68ರ ಆದೇಶದಂತೆ ಕ್ರಮವಿಟ್ಟರುವ್ಯದರಿಂದ 
7 | ಎಂಸ್ನಾಯೀಸ್‌ ಗೃಹ ನಿರ್ಮಾಣ ಸಹಕಾರ 9/201 2/5/2048 16-06-2018 - -. - - - ದಿನಾಂಕ 23-10-20195 ವಿಮರ್ಶಿತ 
ಸಂಭ ನಿ, ಬೆಂಗಳೂರು ಆಡೇತದಲ್ಲಿ ಎಲ್ಲಾ ಆರೋಹಗಳನ್ನು 
 ಕರಡಲಾಗಿದೆ. 
[ee] 
ಪರಿಎಕ್ಸಣ ನರವಿಯ ಮೇಲೆ ಅನುಪಾಲನಾ 
4 |ನಶಾಲಕ್ಮಿ ಗೃಹ ನಿದ ಸಹಕಾರ ಸಂಘ) 505241 10-05-2019 - - - - - - ಸಲ್ಲಿಸಲು ವಿಫಲರಾಗಿದ್ದು, ಕಲಂ 68ರ ಆದೇಶ 
ಹೊರಡಿಸಲು ಕ್ರಮವಿಡಲಾಗಿದೆ. 
5 | ರಾಟರ ಅಬನ್‌ ಗೃಹ ನಿರ್ಮಾಣ 9/7/2017 30-10-2017 28-06-2018 - po ponidigpe 
ರೆ. , ಬೆಂಗಳೂರು K MN - ್‌ ್‌ N 
ಕೆಹಕಾರ ಸಂಘ ನಿ, ಮಾಡಲಾಗಿದೆ. 
ಏರ್‌ಗ್ರ್ಯಾಫ್ಸ್‌ ಎಂಪ್ಲಾಯಿಸ್‌ ಗೃಹ ನಿರ್ಮಾಣ - _ 
10 bono 312/0 | ವಿಚಾರಣೆ ಪಂತದಲ್ಲಿದೆ. - - - - - - - 


i ಕಲಂ 6೬ರ ಆದೇಶಕ್ಕೆ ಸಂಘಗಳು ಸಲ್ಲಿಸಿರುವ ಅನುಪಾಲನಾ 
ಆ ಸೈತ ಕಲಂ 63ರ ಕಲಂ 68ರ ವರದಿಯನ್ವಯ ಕೈಗೊಂಡಿರುವ ಕ್ರಮಗಳ ವಿನರ - 
ಕಲಂ 65 ಠ ಪರಿವೀಕ್ಷಣೆಗೆ ಮುಕ್ತಾಯಗೊಂಡು ಸಂಎಕ್ಷಣಾ | ದ್ಟಶಕ್ಕಿ ವ [ಮ eye 
ಡಿ 
ಕಿಸ ಸಸಭತಿಸಂಧಟ"ನೆಸರು ಆದೇಶಿಸಿರುವ ದಿನಾಂಕ: | ಪರಿವೀಕ್ಷಣಾ ವರದಿ ನರರಾಜನಜು ಕಲಂ ಅನುಯಾಲನಾ ವರದಿ |ಕಮಕ್ಯಗೊಂರ] ೬ ನಡ | ಧಬ್ದಣಲ | 3ನಿರೂ ಧಾ 
ಸಲ್ಲಿಸಿರುವ ದಿನಾಂಕ ಸಲ್ಲಿರುವ ದಿನಾಂಕ | '೨ವ'ಕ್ರಮದ ತಾರ. ಮಕ್ಳಿಸೊಂಡಿರು ಸಾವನ 
ವಿದರ ವವಿನಾಂ | ನ್‌ 
- 
11 [ಕಾರಿಬೋರ್ಥ್‌ ಎಂಪ್ಲಾಯಿಸ್‌ ಹೆಟ್‌ದಿಸಿಎಸ್‌ 11/6/2021 ವಿಚಾರಣಿ ಹಂತದಲ್ಲಿದೆ. _ - - - ಷೆ 
ಮೈಸೂರು ಪೇಪರ್‌ ಮಿಲ್ಲ್‌ ಹೌಸ್‌ ಬಿಲ್ಲಿಂಗ್‌ 
ಕೋ-ಆಪರೇಟವ್‌ ಸೊಸೈಟ ಲಿ ಎಂ.ಪಿ.ಎಂ. 
1 ಲೇಔಟ್‌ ಪಾಕ್‌ಕ, ಎ: ಠೇಔಟ್‌, 15-04-2019 8/8/2019 13-11-2019 7/2/2019 - 7/8/2020 2/8/2020 |-13-12-2019 - 
ಮಲ್ಲತ್ತಹಳ್ಳಿ, ಬೆಂಗಳೂರು-550056 R 4 
ಧವಾನಿ ಗೃಹ ನಿರ್ಮಾಣ ಸಖಕಾರ ಸಂಘ ನಿ. F 
ನಂ-27, ರಾಮಮಂದಿರ ರಸ್ತೆ, ಕಾವೇರಿ ಮ 
13 ನಗರ, ಬನಶಂಕರಿ 3ನೇ ಹಂತ, ಬೆಂಗಳೂರು. 24-05-2016 26-11-2019 3/9/2020 - - - - - 
85 
ಕರ್ನಾಟಕ ಪೋಸ್ಟಲ್‌ ಅಂಣ್‌ ಟೆಲಿಕಾಂ 
ನಾರಾ tied ಟೆ ಸಂಘವು ಸಲ್ಲಿಸಿದ್ದ ಅನುಖಾಲನಾ ವರದಿಯನ್ನು 
| 38 ಹ್ಯಾ 1ನೇ ಪಂತ. pfs ಹನ 11/9/2020 15-04-2021 23-09-2021 29-11-2021 - - - - ತಿರಸ್ಕರಿಸಿ, ಕಾನೂನ ತ್ಯೊ ನಿರ್ದೇಶನ 
ಕಾಲ್ಲೋನಿ, ಸಂಜಯನಗರ, ಬೆಂಗಳೂರು. 4 4 
560094. 
| i— — 
ಕಾರ್ಮಿಕರ ರೈತರ ಮಸ ನಿರ್ಮಾಣ ಸಹಕಾರ 
15 ಸಂಘ ನಿ, ಚಾಮರಾಜಸೇಟೆ, ಬೆಂಗಳೂರು 28-01-2017 24-07-1017 9/10/2017 6/1/2018 23-10-2020 | 24-11-2018 | 24-05-2018 | ಸ 
16 ಆಸೆನಲಾನ ky pr ಸಂಘ 12/9/2012 pS N ವ 2 ೬ ಫಿ 22-07-2005 ಸ ಕ ನ ತಡೆಯಾಣ್ಡೆ 
ನಾ | — 
ಸಂಘದ ಕಲಂ 65 ರ ಪ್ರಕಾರ ಜರುಗಿದ 
ವರದಿಯಲ್ಲಿ ಯಾದುಡೇ ಹಣ ಮರುಪಯೋಗ 
ಕಂಡು ಬರುವುದಿಲ್ಲ. ಅದರೆ ಸಂಘದ 
ಉಪನಿಯಮ ಹಾಗೂ ಸಹಕಾರ ಸಂಘಗಳ 
- ಅಧಿನಿಯಮ ಹಾಗೂ ನಿಯಮಗಳ ಉಲ್ಲಂಘನೆ 
ಕಂಡು ಬರುತ್ತದೆ. ಈ ಹಿನ್ನಲೆಯಲ್ಲಿ ಕ್ರಿಮಿನಲ್‌ 
ದಿ ಮಾಡಲ ಕೋ-ಆಫ್‌ ಹೌಸಂಗ ಸೊಸೈಟಿ ನ k 'ಕ್ರಪುದ ಅವಶ್ಯಕತೆ ಕಂಡು ಬರುವುದಲ್ಲ 
17 ನಿ. ಬೆಳೆಗಾವಿ 26-02-2020 26-11-2020 15-03-2021 30-12-2021 - - - - ಪರಿವೀಕ್ಷಣೆಗೆ ನಿಗಧಿಪಡಿಸಿ 11 ಅಂಶಗಳ pe ೪ 
ಅಂಶಗಳ ಕುರಿತು ವಿವರಣೆಯನ್ನು ನೀಡಿದ್ದು 
ಕಾರಣ ಸಚರ ಅಂವ 
ಸರಿಪಡಿಸಿಕೊಂಡಿರುವುದರಿಂದ ಕೈಬಿಡಲಾಗಿದೆ 
ಹಾಗೂ ಉಳಿದ 02 ಅಶಗಳಿಗೆ ಸಂಬಂಧಿಸಿದಂತೆ 
ಅನುನಾಲನಾ ವರದಿ ಸಲ್ಲಿಸಲು ಸಂಭಕ್ಕ 
ತಿಳಿಸಲಾಗಿದೆ. 
1] a 


—— ಸಿರಾ | —T ಕಲಂ 48ರ ಆಡೇಡಕ್ಕೆ ಸಂಘಗಳು ಸಲ್ಲಿಸಿರುವ ಅನುಪಾಲನಾ 
PE beled ಕ ಹತ ವರಡಿಯನ್ನಯ ಕೈಗೊಂಡಿರುವ ನಮಗಳ ವಿವರ 
ಕಲಂ 65 ರ ಪರಿವೀಕ್ಷಣೆಗೆ ಮುಕ್ತಾಯಗೊಂಡು k ಆಡೇಶಕ್ಕಿ ಸಂಥವು | '$ಎಲ್‌ 109 ೮2 
ಪ ಕಲು ಷರಾ 
ಸಸಂ ಸಹಣಾರ ಸಂಘದ ಜನು ಆದೇಶಿಸುವ ಿಣಾಂಕ; | ನಂಎದಣಾ ವಂ | ನರಂಯನ್ನಯ್ಯ ಕಲಂ | ಗ್ಯಾಲನಾ ವರದಿ |ಅಕ್ಳಿಗೊಂಡರ ಹ | ore ( ಸರಿ 
ಕ ವಿರು: ಎಚ್ಚರ: 
ಸಲ್ಲರುನ ದಿನಾಂಕ [ನದಿ ನದ ಸಲ್ಲಡುವ ವಂಂಕ [ನವ ಕದ | ನನನ (ಮುಕ್ಳಗೂಂಡಿದು| ಸ 
p ವಿವರ ವ ದಿನಾಂಕ 
ಸಂಘದವರು ಅನುಖಾಲಭಾ ವರದಿಯನ್ನು ಸಲ್ಲಿಸ] 
ಕಾರಣ ದಿ17-08-202 ರಂಡು 
ಆಡಳಿತಾಧಿಕಾರಿಗಳಗೆ ಬರೆದು ಕಲಂ 68 
1 | ಗೃಹ ನಾ (es ಸಂಘ ನಿ, 12/12/2019 9/1/2020 29-03-2021 - - ಮ = 3 ರಡಿ ಹೊರಡಿಸಿದ hrs ಕಾಣಿಸಲಾದ 
ನ್ಯೂಕ್ಯನೆಗಳನ್ನು ಸರಿಪಡಿಸಲು ಆಗತ್ಯ ಕಾನೂನು 
"ಕಮ ಕೈಕೊಳ್ಳಲು ಸೂಚಸಲಾಗಿರುತ್ತದೆ. 
|: 
Iu ಸದರಿ ಸಂಘವು ಕಾರ್ಯ ಸ್ಥಗಿತಗೊಂಡಿದ್ದರಿಂದ, 
9 | ಅ೦ಟೆ ಇಲಾಖೆ ನೌಕರರ ಗೃಹ ನಮಾಣಾ | 22020 9/8/2021 19-11-2021 ಕ್‌ - - - - ಕೆಸುಸಂಕಾಯ್ದೆ 1959 ರ ಕಲಂ 72 ರ್ರ 
ಸಹಕಾರ ಸಂಥ ನ್ಲಿಬಾಗಲಕೋಟೆ y 'ಅದೇನದನ್ನಯ ಸಮಾಖನಿಗೊಳಿಸಬಾಗಿದೆ. 
'ಸ್ಯೊನ್ಯತೆಗಳನ್ನು ಸರಿಪಡಿಸಿಕೊಂಡು ಅನುಪಾಲನಾ 
ಸಿ|! ಶಮೇಸರ'ಥಾಸನರ ಗೃದ ನಿರ್ಮಾಣ 28-08-2020 30-11-2020 9/3/20 24-06-2021 - ಸ್ತ _ 2 'ವರಡಿಯನ್ನು ಸಲ್ಲಿಸಿರುವದರಿಂದ ಮುಂದಿಗ ಕಮ 
ಸಹಕಾರ ಸಂಘ ನಿ ಜಮಿಖಂಡಿ ಕೈಿಡಲಾಗಿದೆ. 
ಸಂಘ ಸ್ಥಗಿತಗೊಂಡಿರುವುದವಿನೆದ ಕಲಂ 65 ರ 
ಪರಿವೀಕ್ಷಣೆ ಜರುಗಿಸಿ ಸಂಘವನ್ನು 
೫ [ಗೃಹ ನಿರ್ಮಾಣ ಸಹಣರ ಸಂಘ ನಿ ಬಾಡು] 9/2/2021 8/100 Fe - § ಪಿ 2 < ಸಮಾಪಳೆಗೊಳಿಸಲು ಪರಿವೀಕ್ಷಣಾ 
ಅಧಿಣರಿಯದರು ದಿ: 8/7/2021 ರಂದು 
ಅಭಿಪ್ರಾಯ ಪಟ್ಟು ವರದಿ ಸಲ್ಲಿಸಿರುತ್ತಾರೆ. 
fe ಸದರಿ ಸಹಕಾರ ಸಂಘವು 
n ಸಮತ ೧ಿಪರ್ಟನಿಂಟ 19-07-2017 19-10-2017 - - 4 ಈ ಜೆ ಫ ಸ್ಥಗಸಹೊಂಡಿಹಿಷುಧಂಂದ. ಸಮಾಪನೆ 
ನೌಸ್ಯನಿಸಸಂಿ, ಭಾಲ್ಕಿ 'ಕಮವಿಡಲಾಗಿದೆ. 
ಸದರಿ ಸಹಕಾರ ಸಂಘವು 
13 | ನ್ಯಾಯವಾದಿಗಳ ಗ್ಯನಿಸಸಂಸಿ, ಬೀದರ. 19-07-2017 15-19-2017 - - § ವ § - ಸ್ಥಗಿತಗೊಂಡಿರುವುದರಿಂದ ಸಮಾಪಣೆಗೆ 
'ಕಮವಿಡಲಾಗಿದೆ. 
bo 5 
ನೆ ದಡೀಯ ನೌಸ್ಯನಿ.ಸಸಂ ಸನಂ ಸಜಕಾರ ಸಂಘವು 
| ನದೇ ಸ pi 19-09-2017 23-11-2017 - - - ಹ NE ಸೈಗಿತಗೊಂಡಿರುವುದಂಿಂದ ಸಮಾಪನೆಗೆ 
ಬೀದರ. 'ಶಮವಿಡಲಾಗಿದೆ. 
7 ವ ಸದರಿ ಸಹಾರ ಸಂಘವು 
25 ಲೀನ ಡಿಪಾರ್ಟತಾ ರಟ 19-09-2017 1/20 - - - 4 ಭು ನ ಸ್ಥಗತಗೊಂಡಿರುವುದರಂದ ಸಮಾಹನೆಗೆ 
ನೌಗ್ಯನಿಸಸಂನಿ, ಭಾಲ್ಕಿ. ತನುವಿಡಲಾಗಿದೆ. 
ಭ್‌ —— ಸದರಿ ಸಹಕಾರ ಸಂಘವು 
1 | ಅದರ ಗೃನಿಸಸಂನಿ, ಬೀದರೆ. 19-09-2017 13-12-2017 - ಸೈಗಿಕಗೊಂಡಿರುವುದರಿಂದ ಸಮಾಸನೆಗ 
ಕಮವಿಡಲಾಗಿದೆ. 
ವಾ್‌ ಸದರಿ ಸಹಕಾರ ಸಂಭವು 
1 | ಳ್‌ ಇಂಟೆ ರ ನೌಸ್ಯನಿಸಂನ. 19-09-2007 Mo ಸಗತಗೊಂಡಿರುವುದರಿಂದ ಸಮಾದನೆಗೆ 
. 'ಕಶುವಿಡಲಾಗಿದೆ. 
el ಸದಿ ಸಹಕಾರ ಸಂಘವು 
8 ಟಸ್‌ ಅ. ಹಸ 19-09-2017 15-12-1007 - - - - ಈ Rd ಸ್ಥಗಿಪಗೊಂಡಿರುವುದರಿಂದ ಸಮಾಪನಿಸೆ 
ಅಲಿಯಾ: . ಕ್ರಮವಿಡಲಾಗಿದೆ. 
[A if EE 


ಸ್‌ > ] Tx e ಘಾ ಾರನ್‌ಇನನಾಲಿನಾ 
py ಸಲ 86 ಕಲಂ 6ರ ನರದಿಯನ್ನಯ ಕೈಗೊಂಡಿನುವ ಕ್ರಮಗಳ ಏಿವರ 


ಪರಿವೀಕ್ಷಣ 
ಕಲಂ 65 ರ ನರಿವೀಕ್ಷಣೆಗೆ| ಮುಕ್ತಾಯಗೊಂಡು ಕೇ ಆಡೇಕಕ್ಕೆ ಘನ) [ಎರ್‌ 
ಸಃ ಕ್ಷ 109 ೮a 
ಶ್ರಸಂ ಸಹಕಾರ ಸಂಘದ ಹೆಸರು ಆಡೇಿಸಸುವ ದಿನಾಂಕ: | ಪರಿವೀಕ್ಷಣಾ ನದಿ ವರದಿಯನ್ನಯ ಕಲಂ ಆನುಣಾಲನಾ ವರದಿ [ಕಮ ರಡ ಹನನಲ ೫೨ರ ಸರಾ 
- ಸಲ್ಣಯನ ಬಗಾಂಕ [ರಿ ಆರತ | ವೆ ಜಾಣ [| ಅನಂತನ ತಮುಂಲತುವ 
ಹೊರಡಿಸಿರುವ ದಿನಾಂಕ 3ವ ಕ್ರಮಃ 5೫0 [ಮಾಡಿರು ಕ 
y pe ವ ದಿನಾಂಕ 
ಸದರ ಸಹಣರ ಸಂಘವು 
2 | ಎನ್‌.ಜಿಹಿ. ನೌಸ್ಯನಿಸಸಂಸಿ, ಬೀದರ. 19-09-2017 19-12-2017 ಫಿ - ಗೆ - ಸ್ಥಗಿತಗೊಂಡಿರುವುದರಿಂದ ಸಮಾಡನೆಗೆ 
'ಕೆಮವಿಡಲಾಗಿದೆ. 
ಸದರಿ ಸಹಕಾರ ಸಂಘವ p 
30 ನರಭರನ್‌ ಢಿನೇನ್ನ ಸಣ್‌ . 19-09-2017 22-12-2017 - - - . - ಕ ಸ್ಥಗಿತಗೊಂಡಿರುವುದರಿಂದ ಸಮಾಸನೆಗೆ 


ನೌ.ಗ್ಯನಿಸಸಂನಿ, ಬೀದರ. 


3 | ಇದೀ 'ನೌಸ್ಯನಿಸಸಂವಿ, ಬೀದರ. 19-09-2017 28-12-2017 
32 ಹೋಲಿಸ್‌ ನೌ.ಗ್ಯನಿಸ.ಸಂನಿ, ಬೀದರ. 19-09-2017 16-12-2017 - 


3 ಎಸ್‌ಬಿಐ ನೌಗ್ಯನಿಸಸಂಸಿ ಬೀದರ. 19-09-2017 21-12-2017 - 9 -— 
se EE & 

SS 

ಬ 


ತಮಎಡಲಾಗಿದೆ. 


ಸದರಿ ಸಹಕಾರ ಸಂಘವು 
bid 4 ಸ್ಥಗಿತಗೊಂಡಿರುವುದರಿಂದ ಸಮಾಖನೆಗೆ 
ಕೆಮವಿಡಲಾಗಿದೆ. 
ಸದರಿ ಸಹಕಾರ ಸಂಘವು 
- ಸೈಗಿತಗೊಂಡಿರುವುದರಿಂದ ಸಮಾಣನೆಗೆ 
ಕಮವಿಡಲಾಗಿದೆ. 


ಸಜರಿ ಸಹಳಾರ ಸಂಘವು K; 
ke 


- ಸಗಿತಗೊಂಡಿರುವುದರಿಂದ ಸಮಾನನೆಗೆ 
'ತಮವಿಣಲಾಗಿದೆ. 

ಸದರಿ ಸಹಣರ ಸಂವು - 
kort ಸೃಗಿತಗೊಂಡಿರುವುಡರಿಂದ ಸಮಾಪಷನೆಗೆ 


[3 'ಕ್ರಮವಿಚಲಾಗಿದೆ. 
f ಸಜನಿ ಸಷಣರ ಸಂಭವ 
5 £ ಸ್ಥಗಿತಗೊಂಡಿರುವುದರಿಂದ ಸಮಾಪನೆಗೆ 
'ಕಮವಿಡಲಾಗಿದೆ. 
ಸದನ ಸಹಕಾರ ಸಂಘವು 
4 § ಸ್ಥಗಿತಗೊಂಡಿರುವುದೆರಿಂದ ಸಮಾಪಕೆಗೆ 
'$ಮವಿಡಾಗಿದೆ. 


34 ನೂಢನೆ ಸಗ್ವನಿಸಸಂನಿ, ಬೀದರ. 19-09-2017 8/12/2017 - 


35 ಅಂಚೆ ನೌ.ಗೃನಿಸಸಂನಿ, ಬೀದರ, 19-09-2017 8/11/2017 - 


36 ಸೈಹಾರ್ಗಿ 'ಗೃನಿಸಸಂನಿ, ಬೀದರ. 19-09-2017 30-11-2007 pS - 
] ಸದರಿ ಸಹಕಾರ ಸಂಘವು 
20-10-: - - ಸ್ಥಗಿತಗೊಂಡಿರುವುದರಿಂದ ಸಮಾಪನೆಗೆ 


37 | ಟೇಲಿಕಾಂ ನೌಗ್ಯನಿಸಸಂಸಿ, ಬೀದರ. 19-09-2017 2 - 
1 —l ತೆಮವಿಡಲಾಗಿದೆ. 


2047 


5 ಸದರಿ ಸಹಕಾರ ಸಂಘವು 


ಕನಾಗಟಳ ಕಲಾ ಎಂಬಾ ನೌಸ್ಯನಿಸಸಂಸಿ. | 20-10-2017 4 ಸಗತಗೊಂಡಿರುವುದರಿಂದ ಸಮಾಪನೆಗೆ 


” & + . ಕ್ರಮವಿಡಲಾಗಿದೆ. 
ಸವರಿ ಸವನ ಸಂಘವು 
39 | ಎಜ್ಯಾನಗರ ಸೃನಿಸಸಂನಿ. ಬೀದರ. |, 19-09-2017 23-10-2017 ೩ ಪ ಈ § ¥ ಸೃಗತಗೊಂಡಿರುವುದರಿಂದ ಸಮಾಸ 
. 'ಕಮವಿಡಲಾಗಿದೆ. 
ಮ 


ಸದರಿ ಸಹಕಾರ ಸಂಘವು i ್ಸ 
೫ - ly — - ಸ್ಥಗಿಸಗೊಂಡಿರುವುದರಿಂದ ಸಮಾಪನೆಗೆ 
: 


pT ಬೀದರ ಸ್ವನಿಸಸಂೂಿ, ಬೀಜರ, 19-09-2017 16-11-2017 


ಕಮವಿಡಾಗಿದೆ. 


dl 


——l 


